ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 972 

ಮಾನ್ಯ ವಿಧಾನಪರಿಷತ್ತಿನ ಸದಸ್ಯರ ಹೆಸರು : ಶ್ರೀಬಿ.ಜಿ. ಪಾಟೀಲ್‌, (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ : 13.03.2020 

ಉತ್ತರಿಸಬೇಕಾದ ಸಚಿವರು : ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
= ಉತ್ತರ 


ಅ) ಕಲಬುರುಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ | | ಕಲಬುರುಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಬರುವ ಗ್ರಾಮ ಪಂಚಾಯತ್‌ 
ಬರುವ ಗ್ರಾಮ ಪಂಚಾಯತ್‌ ಗಳಿಂದ| |ಗಳಿಂದ ಡಿಮಾಂಡ್‌ ಪುಸ್ತಕದನ್ವ್ನಯ ಇಲ್ಲಿಯವರೆಗೆ ವಸೂಲಿಯಾಗ 
ಡಿಮೆಂಡ್‌ ಪುಸ್ತಕದನ್ವಯ ಇಲ್ಲಿಯವರೆಗೆ ಬೇಕಾಗಿರುವ ಬಾಕಿ ತೆರಿಗೆಯು ಈ ಕೆಳಕಂಡಂತಿದೆ: 

ವಸೂಲಿಯಾಗಬೇಕಾಗಿರುವ ಬಾಕಿ ತೆರಿಗೆಯ ವಸೂಲಿಯಾಗಬೇಕಾಗಿರುವ 
ಮೊತ್ತ ಎಷ್ಟು; ಬಾಕಿ ತೆರಿಗೆ (ರೂ.ಲಕ್ಷಗಳಲ್ಲಿ) 


ರೂ.6500.17 


ರೂ.3389.55 
ಆ) ಸರ್ಕಾರ ಯಾವ ಮಾನದಂಡದ, ಆಧಾರದ ಕರ್ನಾಟಕ ಪಂಚಾಯತ್‌ ರಾಜ್‌ (ಎರಡನೇ ತಿದ್ದುಪಡಿ) ಅಧಿನಿಯಮ, 
ಮೇಲೆ ತೆರಿಗೆ ಪಾವತಿಯ ದರವನ್ನು 2015 (2015ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 44)ರ 1ನೇ ಪ್ರಕರಣ (2) 
ನಿಗದಿಪಡಿಸುತ್ತದೆ; ರ ಪ್ರಕಾರ ಪ್ರತಿಯೊಂದು ಗ್ರಾಮ ಪಂಚಾಯತಿಯು ೪ನೇ ಅನುಸೂಚಿ 
ಯಲ್ಲಿ ನಿರ್ಧಿಷ್ಟಪಡಿಸಿರುವ ಗರಿಷ್ಟ ದರವನ್ನು ಮೀರದಂತೆ, ಪಂಚಾಯತಿ 
ಪ್ರದೇಶದ ಪರಿಮಿತಿಯೊಳಗಿರುವ, ಕೃಷಿ ತೆರಿಗೆ ನಿರ್ಧರಣೆಗೆ ಒಳ 
ಪಟ್ಟಿರದ ಕಟ್ಟಡಗಳು ಮತ್ತು ಭೂಮಿಗಳ ಮೇಲೆ (ಸ್ವತಿನ ಬಂಡವಾಳ 
ಮೌಲ್ಯದ ಆಧಾರದಲ್ಲಿ) ತೆರಿಗೆ ದರವನ್ನು ನಿಗದಿಪಡಿಸಲಾಗುತ್ತದೆ. 
ಸರ್ಕಾರದ ಸುತ್ತೋಲೆ ಸಂಖ್ಯೆ : 483 ಗ್ರಾಪಂಅ 2019 ದಿನಾಂಕ 
24.07.2019ರಂತೆ ಗ್ರಾಮ ಪಂಚಾಯತಿಗಳ ಕೈಗಾರಿಕೆ ಕಟ್ಟಡಗಳಿಗೆ 
ಕರ್ನಾಟಕ ಗ್ರಾಮ ಸ್ವರಾಜ್‌ ಮತ್ತು ಪಂಚಾಯತ್‌ ಅಧಿನಿಯಮ, 1993ರ 
ಪ್ರಕರಣ 199 ಮತ್ತು ಅನುಸೂಚಿ ರಲ್ಲಿ ನಿರ್ದಿಷ್ಟಪಡಿಸಿರುವ ಕನಿಷ್ಠ 
ದರವಾದ ಶೇ.0೦.4 ರಿಂದ ಗರಿಷ್ಠ ೦.6ರ ವರೆಗೆ ವಿಧಿಸಿ ತೆರಿಗೆ ನಿರ್ಧರಣೆ 
& ಮಾಡಲಾಗುವುದು. 

ಇ) ಎಲ್ಲಾ ಗ್ರಾಮ ಪಂಚಾಯತ್‌ ಗಳಲ್ಲಿ ಏಕ | | ಗ್ರಾಮ ಪಂಚಾಯತಿಗಳು ॥ ನೇ ಅನುಸೂಚಿಯಲ್ಲಿ ನಿರ್ಧಿಷ್ಠಪಡಿಸಿರುವ 
ರೂಪ ತರಿಗೆ ದರ ಇದೆಯೇ? (ಇದ್ದಲ್ಲಿ, | ಗರಿಷ್ಟ ದರವನ್ನು ಮೀರದಂತೆ ಮತ್ತು ಗೊತ್ತುಪಡಿಸಬಹುದಾದ 
ವರ್ಗಾವಾರು ತೆರಿಗೆಯ ವಿವರಗಳನ್ನು | | ರೀತಿಯಲ್ಲಿ ಉಪ ವಿಧಿಗಳ ಮೂಲಕ ತೆರಿಗೆ ದರ ನಿರ್ಧರಿಸಲಾಗುತ್ತದೆ. 


ನೀಡುವುದು) ವರ್ಗಾವಾರು ತೆರಿಗೆಯ ವಿವರವನ್ನು ಅನುಬಂಧದಲಿ ಲಗತಿಸಿದೆ). 
ha | | 4 ಘಥಲ್ಲ ಆಗತ್ತಿಸಿಡ) 
“ಸಂಖ್ಯೆ : ಗ್ರಾಅಪ 189 ಜಿಪಿಎಸ್‌ 2೦20 ದಿನಾಂಕ : 11.03.2020 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 972ರ ಅನುಬಂಧ 


ಅನುಸೂಚಿ IV 
(199ನೇ ಪ್ರಕರಣವನ್ನು ನೋಡಿ) 


ಸ್ಪತಿನ ಮೇಲೆ ತೆರಿಗೆ 


ಕಟ್ಟಡಗಳ ಮೇಲೆ ತೆರಿಗೆ 


[ ಕಷ್ನಡಗ್ಗ ಪಾಲಕ 


ವಾರ್ಷಿಕ'ದರ 


() ನಿವಾಸಿ ಕಟ್ಟಡಗಳು 


ಸತಿ ಮೂಲ ಮೌಲ್ಯದ ಮೇಲೆ 0.05% ಕ್ಕಂತೆ 


ಕಡಿಮೆಯಿಲ್ಲದ ಆದರೆ 0.10% ಕೈಂತ ಹೆಚ್ಚಲ್ಲದೆ 


|) ವಾಣಿಜ್ಯ ಕಟ್ಟಡಗಳು 


ಸ್ಪತಿನ ಮಾರ ಮೌಲ್ಯದ ಷ್‌ 720% ಕಂತೆ | 
ಕಡಿಮೆಯಿಲ್ಲದ ಆದರೆ 0.5% ಕೈಂತ ಹೆಚ್ಚಲ್ಲದೆ 


(1) ಕೈಗಾರಿಕೆಗಳುು ಕಾರ್ಲಾನೆಗಳು, 
ಪಾರ್ಕ್‌ಗಳು, ಹಾರ್ಡ್‌ವೇರ್‌ ಪಾರ್ಕ್‌, ಟೆಕ್ಸ್‌ಟೈಲ್‌ 
ಪಾರ್ಕ್‌, ಬಯೋಟೆಕ್‌ ಪಾರ್ಕ್‌, ಪವರ್‌ ಪ್ಲಾಂಟ್ಸ್‌ 
ಹೈಡ್ರೋ ಥರ್ಮಲ್‌, ಸೋಲಾರ್‌ ಸ್ಥಾವರಗಳು, 
ವಿಂಡ್‌ಮಿಲ್ಸ್‌ ಮತ್ತು ಏರ್‌ಪೋರ್ಟ್‌ ಮತ್ತು 
ಇವುಗಳಿಗೆ ಸಂಬಂಧಿಸಿದ ಪ್ರದೇಶ ಇತ್ಯಾದಿಗಳು 
(ಕೆಐಎಡಿಬಿ ಕೈಗಾರಿಕಾ ಪ್ರದೇಶದಲ್ಲಿ ವಿಶೇಷ ಆರ್ಥಿಕ 
ವಲಯ ($೭2) ಮತ್ತು ಇತರ ಕೈಗಾರಿಕೆ ಪ್ರದೇಶ 
ಅಥವಾ ಸರ್ಕಾರವು ಕಾಲಕಾಲಕ್ಕೆ ಅಧಿಸೂಚಿಸ 
ಬಹುದಾದ ವಲಯಗಳು) 


ಐಟಿ [ಕೈಗಾರಿಕೆ ಇವೃಡಗಳಗ ಕನಷ್ಠ" ಪಕವಾದ ಶೇ0.4 


ಕ ಮುಂದಿನ ಅಳತೆಯುಳ್ಳಿ ಖಾಲಿ `ಜಮೀನು, 
ಎಂದರೆ:- 
ಎ. 1000 ಚ.ಮೀ. ಗಿಂತ ಹೆಚ್ಚಲ್ಲದ 


ರಿಂದ ಗರಿಷ್ಠ 0.6ರ ವರೆಗೆ 
ಕೈಗಾರಿಕೆಗಳ ವರ್ಗ | 

| ಅತಿಸಣ್ಣ ಕೈಗಾರಿಕ``ಅಥವಾT ಶೇ0.4 

ಇತರ ಅತಿ ಸಣ್ಣ ಘಟಕಗಳಿಗೆ 

ಮತ್ತು ಸಣ್ಣ ಕೈಗಾರಿಕೆ ಅಥವಾ 

ಇತರ ಸಣ್ಣ ಘಟಕಗಳಿಗೆ 

ಮಧ್ಯಮ" ಕೈಗಾಕ್ಕ ಅಥವಾ] ಶ್‌03] 

ಮಧ್ಯಮ ಘಟಕಗಳಿಗೆ [ 

ಭಾರಿ ಕೈಗಾರಿಕೆ ಅಥವಾ `ಭಾರಿ ಶೇ.06 

ಘಟಕಗಳಿಗೆ 

ಖಾಲಿ ಇರುವ ಜಾಗದಲ್ಲಿ ಶೇ.0.05 

ಕೈಗಾರಿಕೆ | 

ಬಳಸುವ ಜಾಗಕ್ಕೆ 

ಉಳಿದಂತೆ `ಉಪೆಯೋಗಿಸಡೆ ಶೇ.೦0.02 

ಇರುವ ಖಾಲಿ ಹ 

ಸ್ಪತಿನ ಲ್ಯ 0.05% ಕಿಂತ 


le] ಆದರೆ 0.1% Ne ಹೆಚ್ಚಲ್ಲದೆ 


ಬಿ. 1000 ಚ.ಮೀ. ಗಿಂತ ಹೆಡ್ಸ್‌ ಆದರೆ 30ರರ 
ಚ.ಮೀ.ಗಿಂತ ಕಡಿಮೆ 


ಸ್ಪತಿನ ಮೂಲ ಮೌಲ್ಕದ ಮೇಲೌ"0.025% ಕ್ಕಿಂತ 
ಕಡಿಮೆಯಿಲ್ಲದ ಆದರೆ 0.05% ಕೈಂತ ಹೆಚ್ಚಲ್ಲದೆ 


ಸ. 3000 ಜಮಗಿಂತ ಹೆಚ್ಚು 


ನ ಮಾರ ಮೌಲ್ಕದೆ ಪಾಪ Tos ಕ್ಕಿಲತೆ 
ಕಡಿಮೆಯಿಲ್ಲದ ಆದರೆ 0.02% ಕ್ಕಿಂತ ಹೆಚ್ಚಲ್ಲದೆ 


— 
pl 


ಜಾಹಿರಾತುಗಳು 'ಮತ್ತು`"ಹೋರ್ಡಿಂಗ್‌ಗಳ ಮೇಲೆ 
ತೆರಿಗೆ; 
ಪ್ರತಿ ಚ.ಮೀ.ಗೆ ಅಥವಾ ಅದರ ಭಾಗಕ್ಕೆ 


ತನಗಸನಂದಕ್ಕ ಪದಾ 


_ 


fe) -ಷಾನ್ಯನ್‌ ಟವರ್‌ಗಳ್‌' ಮೇಲೆ ತೆರಿಗೆ 


ವಾರ್ಷಿಕೆ ಪ್ರತಿ ಟವರಿನ'ಮೇಲೆ ಹನ್ನೆರಡು ಸಾವರ 
ರೂಪಾಯಿಗಳು 


ಇ 


ವಿಂಡ್‌ಮಿಲ್‌ಗಳ'ಮೇಲೆ'ತೆರಿಗೆ 


IY 


ಟರ್ಬೈನ್‌ಗಳನ್ನು ಆಧರಿಸಿ ವಾರ್ಷಿಕ05 ಕಂದ 
ಲಕ್ಷ 


ನ್‌ ಸೋಲಾರ್‌ ಪಾರ್ಕಗಳ ತರಗ 


ಸ್ಪತಿನ ಮೂಲವ್‌ಲ್ಯದ ಮೇಲೆ 0.50% ಕಂತೆ 
ಕಡಿಮೆಯಿಲ್ಲದ ಆದರೆ" 1.50% ಕೈಂತ ಹೆಚ್ಚಲ್ಲದೆ 


ವಿವರಣೆ : 
1 ತೆರಿಗೆಗೆ ಗುರಿಯಾಗುವ ಸ್ಪತ್ತಿನ ಮೂಲಮೌಲ್ಯ ಎಂದರೆ (ಕರ್ನಾಟಕ ಸ್ಟ್ಯಾಂಪ್‌ ಅಧಿನಿಯಮ 1957೪ 45 
ಬಿ ಪ್ರಕರಣದ ಅಡಿಯಲ್ಲಿ ಪ್ರಕಟಿಸಲಾದ ಮಾರ್ಗಸೂಚಿ ಮಾರುಕಟ್ಟೆ ಮೌಲ್ಯದಲ್ಲಿ ಸರ್ಕಾರವು ಕಾಲಕಾಲಕ್ಕೆ 


ಅಧಿಸೂಚಿಸಬಹುದಾದಂತೆ ನಿರ್ಧರಣೆಯ ಸಮಯದ 


ಮೌಲ್ಯದ ಸವಕಳಿಯನ್ನು ಕಳೆಯುವುದು). 


8 ಕಟ್ಟಡದ ಖಾಲಿ ಜಮೀನು ಅಥವಾ ಅವೆರಡರ ಮೇಲೆ ಪ್ರದೇಶವನ್ನು, ಕಟ್ಟಡದ ನಿರ್ಮಾಣದ ವಿಧಾನ, 


ಅದರ ಉಪಯೋಗ ಮತ್ತು ಕಟ್ಟಡದ ಆಯಷು ಮತ್ತು ನಿಯಮಿಸಬಹುದಾದ ಅಂತಹ ಇತರ ಯಾವುದೇ 


ಮಾನದಂಡಗಳನ್ನು 
ನಿಯಮಿಸಲಾದ ತೆರಿಗೆಯ ನಿರ್ಧರಣೆ. 


ಗಮನದಲ್ಲಿಟ್ಟುಕೊಂಡು ನಿಯಮಗಳು ಮತ್ತು ದರಗಳನ್ನು 


ಅನುಸೂಚಿಯಲ್ಲಿ 


ಮನೋರಂಜನೆಗಳೆ ಮೇಲೆ ಶುಲ್ಕ 


ಪ್ರತಿ ಪ್ರದರ್ಶನಕ್ಕೆ ಐವತ್ತು ರೂಪಾಯಿಗ 


ವಾಹನ ನಿಲುಗಡೆ ಶುಲ್ಕ 


[ಪಕ ನನ ಕಾಪಾಹಗಳಕ್ಲ 


19) ಸಿಂಗ್‌ ಇಲ್ಲದಿರುವ ಪ್ರತಿಯೊಂದು ಗಾಡಿ ಮತ್ತು 


ಇತರ ವಾಹನ 


| (1) ಬಸ್‌, ಲಾರಿ ಮುಂತಾದವುಗಳು 50/- 
(ii) ಕಾರ್‌ ಮತ್ತು ಲಘು ಮೋಟಾರು ವಾಹನಗಳು |?0/- 
(ii) ಮೋಟಾರು ಸೈಕಲ್‌ [70/- 
(iv) ಸ್ತಿಂಗ್‌ಉಳ್ಳ ಇತರ ವಾಹನ 3/- 

2/- 


(೪) ಪ್ರತಿಯೊಂದು ಬೈಸೈಕಲ್‌ ಮತ್ತು ತ್ರಿಚಕ್ರವಾಹನ 


ಳೆ ಮೇಲೆ ಶುಲ್ಕ 


ew 
(1) ಒಂದು ಚದುರ ಮೀಟರ್‌ಗಿಂತ ಹೆಚ್ಚಲ್ಲದ 
ಪ್ರತಿಯೊಂದು ಪ್ಲಾಟಿನ ಮೇಲೆ 


ದಿನಕ್ಕೆ ಐದು`'ರೊಪಾಯಿ 


(1) ಪ್ರತಿ ಹೆಚ್ಚಿನ ಚದುರ ಮೀಟರ್‌ ಅಳತೆಯುಳ್ಳ 
ಪ್ಲಾಟ್‌ ಅಥವಾ ಅದರ ಭಾಗಕ್ಕೆ 


(11) ಯಾವುದೇ ಸರಕಿನ ಪ್ರತಿ ಬಾಸ್ಕೆಟ್‌ ಅಥವಾ 
ಬ್ಯಾಗಿನ ಮೇಲೆ 


ದಿನಕ್ಕೆ ಎರಡು ರೂಪಾಯಿ 


ದಿನ ೈ ಎರಡು ರೂಪಾಯಿ 


(iv) ಯಾವುದೇ ಸರಕಿನ ಬ್ಯಾಗನ್ನು ಹೇರುವ ಪ್ರತಿ 
ಗಾಡಿಯ ಮೇಲೆ 


ದಿನಕ್ಕೆ ಐದು ರೂಪಾಯಿ 


ಪೆಶುಗಳ ನೋಂದಣಿಯ '`ಮೇಲೆ ಶುಲ್ಕ 


ಸಂತೆಗಳು 'ಮತ್ತು ಜಾತ್ರೆಗಳಲ್ಲಿ ಮಾರಾಟಕ್ಕಾಗಿ ತಂದ 
ಪ್ರತಿ ಪಶುವಿನ ಮೇಲೆ 


ದಿನಕ್ಕೆ ಐದು ರೂಪಾಯಿ 


ಮೇಯಿಸುವ ಜಮೀನಿನಲ್ಲಿ 
ಮೇಯಿಸುವುದಕ್ಕೆ ಶುಲ್ಕ 


ಪಪಗಳನ್ನಾ 


ಪಕ ತಾಗಗ ನಡ ರಾಪಾಹು 


ಆಪ್ಟಿಕಲ್‌ ಫೈಬರ್ಸ್‌ ಕೇಬಲ್‌ಗಳನ್ನು ಹಾಕುವುದಕ್ಕಾಗಿ 
ರಸ್ತೆಗಳನ್ನು ತೋಡುವುದಕ್ಕಾಗಿ ಶುಲ್ಕ 


ಮೂರು `ನಾಳಗಾಗೆ ಪ್ರತಿ `` ಮೇಟರ್‌ಗೆ 3350 
ರೂಪಾಯಿಗಳು ಲೇಯಿಂಗ್‌ ಚಾರ್ಜ್‌ 

ಹೆಚ್ಚಿನ ನಾಳಗಳಿಗೆ ಪ್ರತಿ ಮೀಟರ್‌ಗ 75 ರೂಪಾಯಿ 
ಮೇಲ್ವಿಚಾರಣೆ ಚಾರ್ಜ್‌ ಪ್ರತಿ ಮೀಟರ್‌ಗೆ 75 
ರೂಪಾಯಿ 

ಹಿಂದಿರುಗಿಸಬಹುದಾದ ಭದತಾ ಠೇವಣಿ 
ಮೀಟರ್‌ಗೆ 119.50 ರೂಪಾಯಿಯಂತೆ 


ಪ್ರತಿ 


